ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 153 
ಸದಸ್ಯರ ಹೆಸರು ಡಾ॥ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
<« 2 ಮ ಮಿ 
ಉತ್ತರಿಸುವ ದಿನಾಂಕ 21-09-2020 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಕಮ 
M4 ಪ 
ಸಂಖ್ಯೆ ಪನ್ನೆ ಘ್‌ 
ಅ) ಸರ್ಕಾರಿ ಪೌಢ ಶಾಲೆಗಳಲ್ಲಿನ ಅರ್ಹ ಸರ್ಕಾರದ ಅಧಿಸೂಚನೆ `ಸಂಖ್ಯೆಡಿಪಿಎಆರ್‌ 7 


ಸಹ ಶಿಕ್ಷಕರುಗಳಿಗೆ ಪದವಿಪೂರ್ವ 
ಕಾಲೇಜಿನ ಉಪನ್ಯಾಸಕರಾಗಿ ಬಡ್ಡಿ 
ನೀಡಲು ಸರ್ಕಾರಕ್ಕೆ ಇರುವ 
ತೊಂದರೆಗಳೇನು: 


ಯಾವ ಕಾಲಮಿತಿಯೊಳಗೆ ಪದವಿ 


ಪೂರ್ವ ಕಾಲೇಜುಗಳ 
ಉಪನ್ಯಾಸಕರಾಗಿ ಬಡ್ಡಿ 
ನೀಡಲಾಗುವುದು? 


ಎಸ್‌ಆರ್‌ಇ 94 ದಿನಾಂಕ:27-05-1998ರಲ್ಲಿ ಶೇಕಡ 
50ರಷ್ಟು ಉಪನ್ಯಾಸಕರ ಹುದ್ದೆಗಳನ್ನು ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡಲು ಮತ್ತು ಶೇಕಡ 50ರಷ್ಟು 
ಪ್ರೌಢ ಶಾಲಾ ಸಹ ಶಿಕ್ಷಕರ ವೃಂದದಿಂದ ಸರ್ಕಾರಿ 
ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ವೃಂದಕ್ಕೆ 
ಬಡ್ತಿ ನೀಡಲು ಅವಕಾಶ ಕಲ್ಪಿಸಲಾಗಿತ್ತು ಅದರಂತೆ, 
2011ರಲ್ಲಿ ಅರ್ಹ 487 ಮತ್ತು 697 ಪ್ರೌಢ ಶಾಲಾ ಸಹ 
ಶಿಕ್ಷಕರನ್ನು ಉಪನ್ಯಾಸಕರ ವೃಂದಕ್ಕೆ ಬಡ್ತಿ 
ನೀಡಲಾಗಿರುತ್ತದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:-ಇಡಿ 35 ಡಿಜಿಓ 
2009 ದಿನಾಂಕ:15-05-2014ರಂದು ವೃಂದ ಮತ್ತು 
ನೇಮಕಾತಿ ನಿಯಮಕ್ಕೆ ಪರಿಷ್ಠರಣೆ ಮಾಡಿ ಶೇಕಡ 
75ರಷ್ಟು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 
ಭರ್ತಿ ಮಾಡಲು ಮತ್ತು ಶೇಕಡ 25ರಷ್ಟು ಹುದ್ದೆಗಳನ್ನು 
ಬಡ್ತಿ ಮೂಲಕ ತುಂಬಲು ಅವಕಾಶ ಕಲ್ಪಿಸಲಾಗಿದೆ. 


ಪೌಢ ಶಾಲಾ ಸಹ ಶಿಕ್ಷಕರಿಗೆ ಉಪನ್ಯಾಸಕರ 
ವೃಂದಕ್ಕೆ ಬಡ್ತಿ ಕೋಟಾದಲ್ಲಿ ಈಗಾಗಲೇ ಶೇಕಡ 50ರಷ್ಟು 
ಪದೋನ್ಸತಿ ನೀಡಿದ್ದರಿಂದ 395 ಹುದ್ದೆಗಳು 
ಹೆಚ್ಚುವರಿಯಾಗಿದ್ದು, ಶೇಕಡ 75:25ರ ಬಡ್ಡಿ ಕೋಟಾದ 
ಹುದ್ದೆಗಳು ಖಾಲಿ ಇಲ್ಲದಿರುವುದರಿಂದ ಪುಸ್ತುತ ಬಡ್ತಿ 
ನೀಡಲು ಅವಕಾಶವಿರುವುದಿಲ್ಲ. 


ಆ) |ಇಂತಹೆ'``'ಅರ್ಹ'`ಸಹಶಿಕ್ಷಕರುಗಳಿಗೆ| 204ರ ವೈಂದ ಮತ್ತು ನೇಮಕಾತಿ ನಿಯಮಗಳನ್ನಯ 


ಈಗಾಗಲೆ 395 ಹುದ್ದೆಗಳು ಹೆಚ್ಚುವರಿಯಾಗಿದ್ದು, ಬಡ್ತಿ 
ಕೋಟಾದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಉಪನ್ಯಾಸಕರು ವಯೋ ನಿವೃತ್ತಿ, ರಾಜೀನಾಮೆ ಹಾಗೂ 
ನಿಧನದಿಂದ ತೆರವಾಗುವ ಹುದ್ದೆಗಳನ್ನು ಮುಂಬಡ್ತಿಗೆ 
ಪರಿಗಣಿಸಲಾಗುವುದು. 


: ಇಪಿ 115 ಡಿಜಿಡಬ್ಬ್ಯೂ 2020 


(ಎಸ್‌.ಸುರೇಶ್‌ ಕುಮಾರ್‌) 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


